ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಉತ್ತರಿಸುವ ಸಚಿವರು 


ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಷೇತ್ರ 
834 (1106) 
ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಲಸಂಖ್ಯಾತರ ಕಲ್ಯಾಣ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 13.03.2020 
ಕ್ರಸಂ ಪಕ್ನೆ ತ್ತರ 
ಅ) ಕದ ಒಂದೂವರೆ "ವರ್ಷದಿಂದ 208ನೇ ಸಾಲಿನ್‌ ಆಗಸ್ಟ್‌ ಮತ್ತು ಸೆಪ್ಟೆಂಬರ್‌ ತಿಂಗಳಲ್ಲಿ ಕಚ್ಚಾ ನೊಲು 
ಕೈಮಗ್ಗ ನೇಕಾರರಿಗೆ ನೂಲು | ಖರೀದಿಸಲು ಸೂಕ್ತ ಸಮಯದಲ್ಲಿ ಟೆಂಡರ್‌ ಪ್ರಕ್ರಿಯೆ ನಡೆಸದಿದ್ದ ಕಾರಣ 
ಸರಬರಾಜು ವಿಳಂಬ | ಹಾಗೂ ವಿದ್ಯಾ ವಿಕಾಸ ಯೋಜನೆಯಡಿ ನೀಡಬೇಕಾಗಿದ್ದ ಮುಂಗಡ ಹಣ 
ಆಗುತ್ತಿರುವುದು ಸರ್ಕಾರದ | ವಿಳಂಬವಾಗಿದ್ದರಿಂದ ನೂಲು ಸರಬರಾಜಿನಲ್ಲಿ ವ್ಯತ್ಯಾಸವಾಗಿದ್ದು, ಪ್ರಸ್ತುತ 
ಗಮನಕ್ಕೆ ಬಂದಿದೆಯೇ; ಅವೆಲ್ಲವನ್ನೂ ಸರಿಪಡಿಸಿ ಟೆಂಡರ್‌ ಪ್ರಕ್ರಿಯೆಯನ್ನು ಸೂಕ್ತವಾಗಿ 
ನಿರ್ವಹಿಸುತ್ತಿದ್ದು, ಕಳೆದ ಒಂದೂವರೆ ವರ್ಷದಿಂದ ಕರ್ನಾಟಕ ಕೈಮಗ್ಗ 
ಅಭಿವೃದ್ಧಿ ನಿಗಮದ ನೋಂದಾಯಿತ ನೇಕಾರರಿಗೆ ಯಾವುದೇ ವಿಳಂಬ 
ವಿಲ್ಲದೇ ಪ್ರತಿ ತಿಂಗಳು ಸರಾಸರಿ 45,000 ಕೆ.ಜಿ ಕಚ್ಛಾ ನೂಲನ್ನು 
ವಿತರಿಸಲಾಗಿದ್ದು, ಇದರಿಂದ ಪ್ರತಿ ತಿಂಗಳು 3.00 ಲಕ್ಷ ಮೀಟರ್‌ ಗಳಷ್ಟು 
ಬಟ್ಟೆಯನ್ನು ಉತ್ಪಾದಿಸಲಾಗಿರುತ್ತದೆ. 
ಈ) ಕೈಮಗ್ಗ ನೇಕಾರರನ್ನು' ಸರ್ಕಾರ ಕೈಮಗ್ಗ ನೇಕಾರರನ್ನು  ನಿರ್ಲಕ್ಷಿಸಿರುವುದಿಲ್ಲ. ಆದರೆ ಕೈಮಗ್ಗ ಘಟಕಗಳ 
ನಿರ್ಲಕ್ಷಿಸಿರುವುದರಿಂದ ಕೈಮಗ್ಗ | ಸಂಖ್ಯೆ ಕ್ಷೀಣಿಸುತ್ತಿರುವುದಕ್ಕೆ ಈ ಕೆಳಕಂಡ ಕಾರಣಗಳಿರುತ್ತವೆ:- 
ಘಟಕಗಳ ಸಂಖ್ಯೆ | ಕೈಮಗ್ಗ ಉತ್ಸನ್ನಗಳ ದರವು ವಿದ್ಯುತ್‌ ಮಗ್ಗಗಳ ಉತ್ಪನ್ನಗಳ ದರಕ್ಕಿಂತ 
ಕ್ಷೀಿಸುತ್ತಿರುವುದು ಸರ್ಕಾರದ | ಹೆಚ್ಚಳವಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ಪೈಪೋಟಿ ನೀಡಲು ಕಷ್ಟ 
ಗಮನಕ್ಕೆ ಬಂದಿದೆಯೇ; ಸಾಧ್ಯವಾಗುತ್ತಿದೆ. 
ಯುವ ಪೀಳಿಗೆಯವರು ವಿದ್ಯುತ್‌ ಮಗ್ಗ ನೇಯ್ಗೆಯ ಕಡೆ ಆಸಕ್ತಿ 
ವಹಿಸಿರುತ್ತಾರೆ. 
ನು ಪಸ್ತುತ ರಾಜ್ಯದಲ್ಲಿರುವ ಕೈಮಗ್ಗಗಳ | 2019-20ನೇ ಸಾಲಿನ ಕೇಂದ್ರ ಸರ್ಕಾರದ 4ನೇ ಕೈಮಗ್ಗ ಗಣತಿ ಪ್ರಕಾರ 
ಸಂಖ್ಯೆ ಎಷ್ಟು (ಜಿಲ್ಲಾವಾರು | ರಾಜ್ಯದಲ್ಲಿ 29377 ಕೈಮಗ್ಗಗಳು ಇರುತ್ತವೆ. 
ಮಾಹಿತಿ ನೀಡುವುದು) ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧದಲ್ಲಿ ಒದಗಿಸಿದೆ. 
ಈ) ನಿರ್ಲಕ್ಷ್ಯಕ್ಕೊಳಗಾದ ಕೈಮಗ್ಗ | ಕೈಮಗ್ಗ ನೇಕಾರರನ್ನು `` ಉತ್ತೇಜಿಸಲು ಸರ್ಕಾರವು ಈ ಕೆಳಕಂಡ 
ನೇಕಾರರನ್ನು ಉತ್ತೇಜಿಸಲು | ಯೋಜನೆಗಳನ್ನು ಜಾರಿಗೆ ತಂದಿರುತ್ತದೆ. 
ಸರ್ಕಾರ ಕೈಗೊಂಡಿರುವ | ನೇಕಾರರ ಸಾಲ ಮನ್ನಾ 
ಕ್ರಮವೇನು? * ಮಿತವ್ಯಯ ನಿಧಿ ಯೋಜನೆ 


* ಕೈಮಗ್ಗ ಉತ್ಪನ್ನಗಳ ಮಾರಾಟದ ಮೇಲೆ ಗ್ರಾಹಕರಿಗೆ ನೀಡಿದ ಶೇ.20 
ರಿಬೇಟ್‌-ಅನ್ನು ರಾಜ್ಯಸರ್ಕಾರದ ವತಿಯಿಂದ ಮರುಪಾವತಿಸಲಾಗುತ್ತಿದೆ. 

* ಕೈಮಗ್ಗ ವಿಕಾಸ ಯೋಜನೆ 

* ಕೈಮಗ್ಗಗಳಿಗೆ ನ್ಯೂಮ್ಯಾಟಿಕ್‌ # ಮೋಟರೈಸ್ಥ್‌ ಜಕಾರ್ಡ್‌ ಸಲಕರಣೆಗಳ 
ಕಿಟ್‌ ಒದಗಿಸುವುದು. 

. ಕೈಮಗ್ಗಗಳ ವಿನ್ಯಾಸಗಳ ಉನ್ನತೀಕರಣಕ್ಕಾಗಿ ಎಲೆಕ್ಟಾನಿಕ್‌ ಜಕಾರ್ಡ್‌ 
ಒದಗಿಸುವುದು. 

€ ವಸತಿ ವ ಕಾರ್ಯಾಗಾರ ಯೋಜನೆ 


ಸೆಂ: ವಾಕ್ಕೈ 74 JAKE 2020 


(ಶ್ರೀಮಂ ಳಾಸಾಹೇಬ ಪಾಟೀಲ್‌) 
ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಲಸಂಖ್ಯಾತರ ಕಲ್ಯಾಣ ಸಚೆವರು 


ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಮಾನ್ಯಶ್ರೀ ಬಸವರಾಜ ಶಿವಅಂಗಪ್ಪ ಹೊರಟ್ಟ 
(ಶಿಕ್ಷಕರ ಕ್ಷೇತ್ರ ರವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 834 (11೦6) ಗೆ ಅನುಬಂಧ 


2೦1೨-2೦ ನೇ ಸಾಅನ ಕೇಂದ್ರ ಸರ್ಕಾರದ 4ನೇ ಕೈಮಗ್ಗ 
ಗಣತಿ ಪ್ರಕಾರ ಜಲ್ಲಾವಾರು ಮಾಹಿತಿ 


ಮಗ್ಗಗಳ 
ಕ್ರಸಂ ಹಲ್ಲೆಗಳ ಹೆಸರು ಕ್ವ ಸಂಖ್ಯ 
. ಬಾಗೆಲಕೋಟಿ 6819 
೨" ಪೆಂಗೆತಾರು ನಗರ nex 
Fc] ಮ 194 — 
4] ಚೆಕೆಗಾವಿ 1341 
° ಬಳ್ಳಾರಿ 1239 
6 | ಜೀದರ್‌ 3032 
7 Tವಜಯೆಪರ IN ಡವ 
[= ಚಾಮರಾಜನಗರ 88 
[2 ಕಕ್ಗರ್‌ಪಾರೆ ] ೨೭೨ 
ಹ ಚಿಕ್ಕಮಗಳೂರು 5೦೭ 
1 | ಚತ್ರದುರ್ಗ 3132 
12 eS SRS Wi 34 
[ ಧಾವಣಣೆರೆ 15ರ 
14 | ಧಾರವಾಡ NK 368 
15 ಗದೆದ 1431 
16 | ಕಲಬುರಗಿ ರಕ 
17 | ಹಾಸನ 397 
15 | ಹಾಪೇರೆ 17 go 
1೨ | ಕೊಡಗು 60 
2೦ €ಲಾರೆ 170 
21] ಕೊಪ್ಪಳ T 87೨ — 
೨೨ ಮೆಂಡ್ಯೆ KT] 
28] ಮೈಸೊರು" 7] 10 
| ೨4"] ರಾಯೆಚೊರು 15 
೨5 1 ರಾಮನಗರ 65 
೦6 ವೆಮೊಧ್ಗೆ' L- pS 
27 | ತುಮಕೂರು 3730 | 
28 TS 7 
[= ಉತ್ತರೆ ಕನ್ನಡ 28 
3೦7 ಯಾದಗಿರ ಕಗ ಕರಕ —] 
& ಒಟ್ಟು 2೦877 
ಜವಳ alas ಹಾಗೂ 


ನಿರ್ದೇಶಕರು, ಕೈಮಗ್ಗ ಮತ್ತು ಅವಳ 


